


CPMG/ KA/ BG-GPO/13/2003-2005 | ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೧೫, ೨೦೦೪ (ಪುಷ್ಕ ೨೫, ಶಕ ವರ್ಷ ೧೯೨೫) ಸಂಚಿಕೆ ೩ 


ಭಾಗ - ೪ -ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು. 








ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಾಇ 23 ಎಲ್‌ಡಬ್ಲೂ 8ಎ 2003, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌ 2003 

ಸರ್ಕಾರದ ಅಧಿಸೂಚನೆ ಸಂ:ಕಾಣ 48 ಕಾಬಾಸೇ 2001, ದಿನಾಂಕ:10-11-2003ರ ರಾಜ್ಯದಲ್ಲಿರುವ ಪರ್ಟಿಲೈಸರ್‌ 
ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿ:25-6-2003ರಿಂದ ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. ಸದರಿ ಉದ್ದಿಮೆಯನ್ನು ಇನ್ನೂ ಆರು ತಿಂಗಳ ಅವಧಿಗೆ ಸಾರ್ವಜನಿಕ ಅಗತ್ಯ ಸೇವೆ ಎಂದು ಘೋಷಿಸುವುದು 
ಅವಶ್ಯಕವೆಂದು ಸರ್ಕಾರವು ಪರಿಗಣಿಸಿ, ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂ:14) ಕಲಂ 2 
ಖಂಡ (ಎನ್‌) ಉಪಖಂಡ (6) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರ್ಟಿಲೈಸರ್‌ ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ 
ಸೇವೆ ಎಂಬುದಾಗಿ ದಿ:25-12-2003 ರಿಂದ ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1336 ಎಂ.ಬಿ. ಗೋಖಲೆ 
ಪೀಠಾಧಿಕಾರಿ-2, ಕಾರ್ಮಿಕ ಇಲಾಖೆ. 
COMMERCE AND INDUSTRIES SECRETARIAT 
NOTIFICATION 
No. ೦। 96 MMM 2002, Bangalore, Dated: 10" December 2003 

In exercise of the powers conferred by sub-section (1) of Section 5 of the Mines and Minerals 
(Development and Regulation) Act, 1957 (Central Act 67 of 1957) and with the previous approval of 
Central Government vide letter No.4/13/2003-M.IV Dated 30-05-2003, Ministry of Mines, Government of 
India, New Delhi, the Government of Karnataka hereby grants the Reconnaissance Permit for Diamond, 
Gold and associated Minerals over an area of 1894 Sq.Kms. in Kolar District, Karnataka in favour of M/s 
BHP Minerals India Private Limited for a period of Three years in accordance with the provisions of 
existing Rules and as per the sketch furnished by the Director of Mines and Geology, Bangalore subject 
to compliance of the provisions of the said Act and Rules made thereunder including Forest 
(Conservation) Act, 1980 and rules made thereunder. 


(೧೭) 


೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ಭಾಗ - ೪ಎ 





The grant of Reconnaissance Permit sanctioned herein is also subject to the terms and conditions 


in the Annexure appended herewith. 


By Order and in the name of the Governor of Karnataka, 
A.B. SIDDHANTI 
Under Secretary to Government, (Mines) 
Commerce & Industries Department. 
ANNEXURE 


TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT 
NOTIFICATION NO.C1.96.MMM.2002 DATED: 10-12-2003 IN FAVOUR OF M/S. BHP Minerals India 


Private Limited. 

(1) The holder of reconnaissance permit shall progressively relinquish the area granted under the 
permit as follows:- 

(a) After completion of two years, the area shall be reduced one thousand square kilometers 
or fifty percent of the area granted, whichever is less; and 

(b) The area would be furher relinquished so that the permit holder is left with an area not 
more than twenty five Sq. Kilometers at the end of the third year. 

(2) The holder of the reconnaissance permit shall strictly adhere to the minimum expenditure 
commitment and specific physical targets as stated in the application and specified in the 
order of grant of the permit failing which reconnaissance permit may be cancelled. 

(3) The holder of reconnaissance permit shall make available all data collected by him during the 
reconnaissance operations to the Geological Survey of India, Indian Bureau of Mines and the 
State Government which may be made available to any prospecting investor after a minimum 
period of two years of the completion of the period of reconnaissance permit. 

(4) The holder of reconnaissance permit shall not enter any forest land or any private land without 
obtaining permission of the Forest Department or the owner of the private land, as the case 
may be. 

(5) The holder of reconnaissance permit shall maintain accurate faithful account of all the 
expenses incurred by him on the reconnaissance operations. 

(6) The holder of reconnaissance permit shall submit to the State Government a six monthly 
report of the work done by him and the valuable data collected by him during the period. The 
report shall be submitted within three months of the close of the period to which it relates. 

(7) The permit holder shall also submit to the State Government within three months of the expiry 
of the permit, or abandonment of the operations or termination of the permit whichever is 
earlier, a full report of the work done by him and all information relevant to mineral resources 
acquired by him in the course of reconnaissance permit in the area covered by the permit. 

(8) While submitting reports under sub clause (vi) or (vii), the permit holder may specify that the 
whole or any part of the report or data submitted by him shall be kept confidential; and the 
State Government shall thereupon, keep the specified portions as confidential for a period of 
two years from the expiry of the permit, or abandonment of operations or termination of the 
permit, whichever is earlier. 

(9) The permit holders shall allow every officer authorized by the Central Government or the State 
Government in this behalf to examine at any time accounts maintained and furnish to the 
Central Government or the State Government or any other officer authorised by it in that 
behalf such information and returns. 

(10) The permit holder shall allow any officer authorized by the Central Government or the State 

Government in this behalf to inspect any reconnaissance operations carried on by him. 

(11) The Permit holder shall pay the permit fee of Rs.20/- (Rupees twenty) per square kilometer 
of land held by the permit holder for each year or part thereof before the permit Deed is 
executed as per rules. 

(12) If radiometric instruments are fitted during the aerial survey, the holder of reconnaissance 
permit shall make available the data generated to the Atomic Minerals Directorate for 
Exploration and Research, Department of Atomic Energy, AMD Complex, Begumpet, 
Hyderabad-560 016 (A.P). 

(13) The reconnaissance permit may contain such other conditions as may be imposed by the 
Central Government which inter-alia may include the condition that the representative of the 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ೧೯ 





Directorate General, Civil Aviation or Ministry of Defence shall be present during the aerial 
surveys. 

(14) The State Government may, with the approval of the Central Government, impose such 
further conditions in the permit as it may think necessary in the interest of mineral 
development and for compliance of various legal provisions. 

(15) a) The reconnaissance permit holder shall deposit as security for the observance of the 

terms and condition of the permit a sum of Rs.20/- in respect of every square kilometer or 

part thereof for which the permit is granted before the permit deed is executed as per rule 

7B(i) of M.C. Rules 1960. 

The permit holder shall execute reconnaissance permit deed within 90 days from the date 

of communication of the order of sanction or such further period as the State Government 

may allow in this behalf and if no such deed is executed within such period due to any 
fault on the part of the applicant, the State Government may revoke the order granting 
reconnaissance permit and in that event the fee paid shall be forfeited to the State 

Government as per rule 7A(1) of M.C. Rules 1960. 

The date of commencement of the period for which a reconnaissance permit is granted 

shall be the date on which the deed is executed after all necessary clearance have been 

obtained. 

(16) If on the date of execution of the reconnaissance permit, there are areas already held under 
PL(s) or ML(s) in the area granted under this reconnaissance permit, the reconnaissance 
permit holder shall not have preferential rights for grant of PL/ML under Section 11(1) of the 
MMDR Act, 1957 in respect of such overlapping areas already held under PL(s) or ML(s) on 
the date of execution of the reconnaissance permit. 

(17) It should be ensured that the stipulated targets for reconnaissance operations and 
expenditure commitments are strictly adhered to failing which the reconnaissance permit 
would be cancelled. 

(18) In case of breach of any condition imposed on any holder of reconnaissance permit by or 
under this rule, the State Government may by order in writing, cancel the permit, and/or 
forfeit in whole or in part, the amount deposited by the permit holder as security. 

A.B. SIDDHANTI 
P.R. 1311 Under Secretary to Government, (Mines) 
Commerce & Industries Department. 


ರ್‌ 
Nes 


೧ 
ಮ್‌ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 116 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ 105 ಎನ್‌ಎಂಎಸ್‌ 2000 ದಿನಾಂಕ: 26.9.2003 ರಲ್ಲಿ ಹೂವಿನಹಡಗಲಿ 
ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಬಳ್ಳಾರಿ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ರತ್ನಮ್ಮ 
ಗಂಡ ವೀರಣ್ಣ ಖೇಣಿ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀಮತಿ ಟಿ. ಉಮಸಂಗಪ್ಪ ಸಾ: ಹೂವಿನಹಡಗಲಿ ಇವರನ್ನು ಹೂವಿನಹಡಗಲಿ 
ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಬಳ್ಳಾರಿ ಜಿಲ್ಲೆ ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1315 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 107 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕಿನ ಎಮ್ಮೆನತ್ತ ವ್ಯವಸಾಯ ಸೇವಾ 


೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ಭಾಗ - ೪ಎ 





ಸಹಕಾರ ಸಂಘ ನಿ., ಎಮ್ಮೆನತ್ತ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ನಾಗರಾಜರೆಡ್ಡಿ ಬಿನ್‌ ಕೃಷ್ಣರೆಡ್ಡಿ, ಎಮ್ಮೆನತ್ತ ಗ್ರಾಮ 
2. ಶ್ರೀ ಸುರೇಶ್‌ ಬಿನ್‌ ನಾರಾಯಣಪ್ಪ, ಎಮ್ಮೆನತ್ತ ಗ್ರಾಮ 
3. ಶ್ರೀಮತಿ ನಾಗರತ್ನಮ್ಮ ಕೋಂ ಸುಬ್ರಮಣ್ಯರೆಡ್ಡಿ, ಎಮೈೆನತ್ತ ಗ್ರಾಮ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1316 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 117 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ 117 ಸಿಎನ್‌ಎಸ್‌ 2001, ದಿನಾಂಕ:15.09.2001 ರಲ್ಲಿ ಧಾರವಾಡ ಜಿಲ್ಲೆ 
ನವಲಗುಂದ ತಾಲ್ಲೂಕಿನ ಹಾಲಕುಸುಗಲ್‌ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಾಲಕುಸುಗಲ್‌, ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಧಾರವಾಡ ಜಿಲ್ಲೆ ನವಲಗುಂದ ತಾಲ್ಲೂಕಿನ ಹಾಲಕುಸುಗಲ್‌ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಾಲಕುಸುಗಲ್‌, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ಲಲಿತವ್ವ ಕೋಂ ಪರಸನಗೌಡ ಪಾಟೀಲ 
2) ಶ್ರೀಮತಿ ಬಸವ್ವ ಕೋಂ ಕರಿಯಪ್ಪ ಚಲವಾದಿ 
3) ಶ್ರೀ ಮಕ್ತುಮ್‌ಸಾಬ್‌ ಹುಸೇನಸಾಬ್‌ ಹೆಬಸೂರ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1318 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 36 ಎಂ.ಎಲ್‌.ಆರ್‌. 2002 (೦-68) ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌ 2003 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಔರಾದ್‌ ಪಟ್ಟಣ 
ಪಂಚಾಯಿತಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ 
ನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಸುಂದರಮ್ಮ ಗಂಡ:ಮಾರುತಿ ವಡ್ಡರ್‌, ಔರಾದ್‌ - 585 326. 
2. ಶ್ರೀ ಸೂರ್ಯಕಾಂತ್‌ ಗಣಪತಿರಾವ್‌ ಅಲವರಾಜೆ, ಜ್ಯೋತಿ ಕ್ರಷರ್‌, ಔರಾದ್‌ - 585 326. 
3. ಶ್ರೀ ಪ್ರಭುರಾವ್‌ ವಿರೂಪಾಕ್ಷಪ್ಪ ಕಸ್ತೂರೆ, ಪಟೇಲ್‌ ಗಲ್ಲಿ ಔರಾದ್‌ - 585 326. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 1319 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಸಹಕಾರ ಸಚಿವಾಲಯ | 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 119 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌ 2003 
ಕೋಮಾರ್ಕ್‌ ನಿಯಮಿತ (ಇಂಡಿಯನ್‌ ಕಾಫಿ ಮಾರ್ಕೆಟಿಂಗ್‌ ಕೋ-ಆಪರೇಟಿವ್‌ ಲಿ.) ಹಾಸನ ಇದರ ಬೈಲಾ ಸಂಖ್ಯೆ 
17(ಎಫ್‌) ರಡಿಯಲ್ಲಿ ಸರ್ಕಾರಕ್ಕೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು 
ಇವರನ್ನು ಸರ್ಕಾರದ ವತಿಯಿಂದ ಕೋಮಾರ್ಕ್‌ (ಇಂಡಿಯನ್‌ ಕಾಫಿ ಮಾರ್ಕೆಟಿಂಗ್‌ ಕೋ-ಆಪರೇಟಿವ್‌ ಲಿ.) ಸಂಸ್ಥೆಯ ಆಡಳಿತ 
ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1320 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ೨೧ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 121 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕಿನ ಹೊಳಲ್ಕೆರೆ ಟೌನ್‌ ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ, ಹೊಳಲ್ಕೆರೆ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಕೆ.ಎಂ. ಸುರೇಂದ್ರನಾಥ್‌ 
2. ಶ್ರೀ ಹೆಚ್‌.ಎಸ್‌. ಕೃಷ್ಣಮೂರ್ತಿ 
3. ಶ್ರೀಮತಿ ಸುಜಾತ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1321 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 124 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕಿನ ಪದಘಟ್ಟ ವ್ಯವಸಾಯ ಸೇವಾ 
ಸಹಕಾರ ಸಂಘ ನಿ, ಪದಘಟ್ಟ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಲಾಗಿದೆ. 
1. ಶ್ರೀ ಚಂಗಲರಾಯಪ್ಪ ಬಿನ್‌ ತಲಾರಿ ಚೆಂಗಪ್ಪ ವೈ.ಕೋಗಿಲೇರು, 
2. ಶ್ರೀ ತಾಜ್‌ ಪಾಷ ಬಿನ್‌ ಅಬ್ದುಲ್‌ ಖುದ್ದೂಸ್‌, ಕಪ್ಪಲಮಡಗು, 
3. ಶ್ರೀಮತಿ ಸುಜಾತಮ್ಮಕೋಂ ಶ್ರೀ ಸೀನಪ್ಪ ಪದ್ಮಘಟ್ಟ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಾಯ್ಸ್‌ ಸುರೇಂದ್ರ 
ಪಿ.ಆರ್‌. 1322 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 431 ಮೇಅಪ್ರಾ 2003, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್‌ 2003 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 3(3) (ಎಂ) (4) ಹಾಗೂ (5ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
































ಕ್ರಸಂ] ಹೆಸರು ಮತ್ತು ವಿಳಾಸ ವರ್ಗ 
1. ಶ್ರೀ ಪ್ರಕಾಶ್‌ ಕೊಡವೂರು ಬಿನ್‌ ಹೆಚ್‌.ಟಿ. ಪೂಜಾರಿ, ಹಿಂದುಳಿದ ವರ್ಗ 
ಕೊಡವೂರು, ಉಡುಪಿ. 
2. ಶ್ರೀ ಪ್ರಕಾಶ್‌ ಅಂದ್ರಾದೆ, ಸಾಮಾನ್ಯ 
ಮಾಜಿ ನಗರಸಭಾ ಸದಸ್ಯರು, ಒಳಕಾಡು, ಉಡುಪಿ. 
3. ಶ್ರೀಮತಿ ಜರೀನಾ ಶರೀಫ್‌ ಅಹಮದ್‌, ಮಹಿಳೆ 
ಕೋಂ ಶರೀಫ್‌ ಅಹಮದ್‌, ಶಾಂತಿನಗರ, ಕಿನ್ಕಿಮೂಲ್ಕಿ, ಉಡುಪಿ. 
4. ಶ್ರೀ ಜಯಂತ್‌ ನಾಯ್ಕ, ಪರಿಶಿಷ್ಟ ವರ್ಗ 
80, ಬಡಗಬೆಟ್ಟು, ಮಣಿಪಾಲ, ಉಡುಪಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 1323 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ. 
೧ 


೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ಭಾಗ - ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 129 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಗದಗ ಜಿಲ್ಲೆ ಮತ್ತು ತಾಲ್ಲೂಕಿನ ಹರ್ಲಾಪುರ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ., ಹರ್ಲಾಪುರ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಲ್ಲಪ್ಪ ಹೆಗ್ಗಪ್ಪ ಪರಸನಾಯ್ಕರ 
2. ಶ್ರೀ ಹನುಮಪ್ಪ ರಂಗಪ್ಪ ಈಟಿ 
3. ಶ್ರೀಮತಿ ಶೀತವ್ವ ಕೋಂ ದ್ಯಾಮಪ್ಪ ಗುಂಜಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1324 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 167 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯ್ಯೂ 167 ಸಿಎನ್‌ಎಸ್‌ 2000, ದಿನಾಂಕ:28.6.2000ರಲ್ಲಿ ವಿಜಾಪುರ ತಾಲ್ಲೂಕಿನ 
ಹಿಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಹಿಟ್ಟನಹಳ್ಳಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಈ ಕೆಳಕಂಡವರುಗಳನ್ನು ವಿಜಾಪುರ ತಾಲ್ಲೂಕಿನ ಹಿಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಬ್ಯಾಂಕ್‌ ನಿ, ಹಿಟ್ಟನಹಳ್ಳಿ ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಅಬ್ದುಲ್ಲಾ ಹುಸೇನಿ ಬಿನ್‌ ದೀಶಾ ಹುಸೇನಿ ಇನಾಮ್‌ದಾರ, ಯತ್ನಾಳ್‌ ಗ್ರಾಮ, ಬಿಜಾಪುರ ತಾ: 
2) ಶ್ರೀ ಯಮನಪ್ಪ ಲಕ್ಷ ಣ ನಾಟಿಕಾರ ಹಿಟ್ಟಿನಹಳ್ಳಿ ಗ್ರಾಮ, ಬಿಜಾಪುರ ತಾ: 
3) ಶ್ರೀಮತಿ ಮಹಾಂತಮ್ಮ ಸುರೇಶ ಇಂಡಿ, ಹಿಟ್ಟನಹಳ್ಳಿ ಗ್ರಾಮ, ಬಿಜಾಪುರ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1325 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 85 ಎಲ್‌ಜಿಹೆಚ್‌ 2003, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌ 2003 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಟನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಹಾಸನ ಜಿಲ್ಲೆ “ಆಲೂರು? ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಹಿಂದೆ ಆರ್‌ಡಿ 3 ಎಲ್‌ಜಿಹೆಚ್‌:2000(ಪಿ), ಸಂಖ್ಯೆಯಲ್ಲಿ 27-02-2003ರ ದಿನಾಂಕದಂದು 
ಹೊರಡಿಸಿರುವ ಅಧಿಸೂಚನೆಯನ್ನು ಮಾರ್ಪಡಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ 
ಪುನರ್‌ ರಚಿಸಲಾಗಿದೆ. 








ಕ್ರ. ಸಂ. ತಾಲ್ಲೂಕು ಸದಸ್ಯರು 
1. ಆಲೂರು 1) ಶ್ರೀ ಬಿ.ಬಿ. ಶಿವಪ್ಪ, ಅಧ್ಯಕ್ಷರು 

ಶಾಸಕರು, ಸಕಲೇಶಪುರ. 

2) ಶ್ರೀ ಬಿ.ಕೆ. ಲಿಂಗರಾಜು ಬಿನ್‌ ಕುಮಾರೆಗೌಡ, ಸದಸ್ಯರು 
ಭರತೂರು, ಕೆ. ಹೊಸಕೋಟೆ ಹೋಬಳಿ. 

3) ಶ್ರೀಮತಿ ಶೋಭಾ ಅಜೀತ್‌ ಸದಸ್ಯರು. 
ಚಿಕ್ಕಕಣಗಾಲು, ಆಲೂರು ತಾಲ್ಲೂಕು. 

4) ಶ್ರೀ ಲಕ್ಷಿ ಕಾಂತ ಬಿನ್‌ ಲಕ್ಕಯ್ಯ ಸದಸ್ಯರು. 


ತೊರಗರಹಳ್ಳಿ, ಹುಣಸಳ್ಳಿ, ಅಂಚೆ, ಆಲೂರು ತಾಲ್ಲೂಕು. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ೨೩ 














ಕ್ರ.ಸಂ ತಾಲ್ಲೂಕು ಸದಸ್ಯರು 
ಆಲೂರು 5) ತಹಶೀಲ್ದಾರ್‌ ಕಾರ್ಯದರ್ಶಿ 
ಆಲೂರು ತಾಲ್ಲೂಕು ಆಲೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1326 ಹೆಚ್‌. ಗಣೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ.ಮಂ) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 196 ಎಲ್‌ಜಿಬಿ 2000, ಬೆಂಗಳೂರು, ದಿನಾಂಕ: 11ನೇ ಡಿಸೆಂಬರ್‌ 2003 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಸನ್‌ (1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಬೆಂಗಳೂರು ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಅಧಿಕಾರಿ 
ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಹಿಂದೆ ಆರ್‌ಡಿ 196 ಎಲ್‌ಜಿಬಿ:2000, ಸಂಖ್ಯೆಯಲ್ಲಿ 18-09-2002ರ 
ದಿನಾಂಕದಂದು ಹೊರಡಿಸಿರುವ ಅಧಿಸೂಚನೆಯನ್ನು ಮಾರ್ಪಡಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಈ ಕೆಳಕಂಡಂತೆ ಪುನರ್‌ ರಚಿಸಲಾಗಿದೆ. 








ಕ್ರ. ಸಂ. ತಾಲ್ಲೂಕು ಸದಸ್ಯರು 
1. ಬೆಂಗಳೂರು ದಕ್ಷಿಣ 1) ಶ್ರೀ ಆರ್‌. ಅಶೋಕ್‌, ಅಧ್ಯಕ್ಷರು 
ತಾಲ್ಲೂಕು ವಿಧಾನ ಸಭಾ ಸದಸ್ಯರು, ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ, 
ಬೆಂಗಳೂರು. 
2) ಶ್ರೀ ಜಿ.ಬಿ. ನಾಗರಾಜು, ಸದಸ್ಯರು 


ಬಿನ್‌ ಭೈರಪ್ಪ, ಎ. ಗೊಲ್ಲಹಳ್ಳಿ, ತಾವರೆಕೆರೆ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
3) ಶ್ರೀ ಎನ್‌.ಎಂ. ವೆಂಕಟೇಶ, ಸದಸ್ಯರು. 
ಬೋಳಾರೆಗೇಟ್‌, ನೆಟ್ಟಿಗೆರೆ, ಉತ್ತರಹಳ್ಳಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
4) ಶ್ರೀಮತಿ ಪುಟ್ಟರೇವಮ್ಮ ಕೋಂ ಶಿವರುದ್ರಪ್ಪ ಸದಸ್ಯರು. 
ಗೋಣಿಪುರ, ಕೆಂಗೇರಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
5) ತಹಶೀಲ್ದಾರರು ಕಾರ್ಯದರ್ಶಿ 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಗಣೇಶಮೂರ್ತಿ 
ಪಿ.ಆರ್‌. 1327 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ) 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 201 ಎಲ್‌ಜಿಬಿ 2000(ಭಾಗ-01), ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌ 2003 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ “ನೆಲಮಂಗಲ” ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ ರಚಿಸಲಾಗಿದೆ. 








ಕ್ರ. ಸಂ. ತಾಲ್ಲೂಕು ಸದಸ್ಯರು 
1. ನೆಲಮಂಗಲ 1) ಶ್ರೀ ಅಂಜನಮೂರ್ತಿ, ಅಧ್ಯಕ್ಷರು 
ವಿಧಾನ ಸಭಾ ಸದಸ್ಯರು, ನೆಲಮಂಗಲ ತಾಲ್ಲೂಕು. 
2) ಶ್ರೀ ಗಣೇಶರಾವ್‌, ಬಿನ್‌ ಲೇ: ಸದಸ್ಯರು 


ಉಗ್ರೋಜಿರಾವ್‌, ಪಟ್ಟಣ ಪಂಚಾಯ್ತಿ ಸದಸ್ಕರು, 
ಸುಭಾಷ್‌ನಗರ, ನೆಲಮಂಗಲ ಟೌನ್‌. 
3) ಶ್ರೀ ರೇವಣ್ಣ, ಬಿನ್‌ ಲೇ:ಅಣ್ಣಯಪ್ಪ, ಸದಸ್ಯರು. 
ಪಟೇಲ್‌ ಚನ್ನಪ್ಪ ಬಡಾವಣೆ, ನೆಲಮಂಗಲ ಟೌನ್‌. 
4) ಶ್ರೀಮತಿ ಶಕುಂತಲ ಕೋಂ ವಿ. ರಾಜಣ್ಣ, 
ಕೇರ್‌ಆಫ್‌ ಅಶ್ವತ್ತಗೌಡ, 2ನೇ ಕ್ರಾಸ್‌, ಸುಭಾಷ್‌ನಗರ, 


ನೆಲಮಂಗಲ. 





೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೪ ಭಾಗ - ೪ಎ 








(೧೩ 
2 
೨ು 


ತಾಲ್ಲೂಕು ಸದಸ್ಯರು 
ನೆಲಮಂಗಲ 5) ತಹಶೀಲ್ದಾರ್‌ ಕಾರ್ಯದರ್ಶಿ 
ನೆಲಮಂಗಲ ತಾಲ್ಲೂಕು, ನೆಲಮಂಗಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1328 ಹೆಚ್‌. ಗಣೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ.ಮಂ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯು 128 ಸಸಕಾ 2003, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಪಾನೆ (ನಿ), ಹಳ್ಳಿಖೇಡ್‌ ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
311ರಿಂದ ವಿನಾಯಿತಿ ನೀಡಿ ಸದರಿ ಸಂಘದ ವಿಶೇಷಾಧಿಕಾರಿಯವರು ಮುಂದುವರಿದ ಅವಧಿಯನ್ನು ಅಂದರೆ ದಿನಾಂಕ 16.6.98 ರಿಂದ 
25.5.99ರವರೆಗೆ ಘಟನೋತ್ತರವಾಗಿ ವಿಸ್ತರಿಸಿ ಆದೇಶ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1329 ಅಹ್ಮದ್‌.ಎ.ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 215 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ 215 ಸಿಎನ್‌ಎಸ್‌ 2000 ದಿನಾಂಕ 17.7.2000ರಲ್ಲಿ ವಿಜಾಪುರ ತಾಲ್ಲೂಕಿನ 
ಹೆಗಡಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಹೆಗಡಿಹಾಳ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ವಿಜಾಪುರ ತಾಲ್ಲೂಕಿನ ಹೆಗಡಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಬ್ಯಾಂಕ್‌ ನಿ, ಹೆಗಡಿಹಾಳ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ತಾರವ್ವಾ, ಇಸರವ್ವಾ ವಾಲಿಕಾರ, ಹೆಗಡಿಹಾಳ ಗ್ರಾಮ, ಬಿಜಾಪುರ ತಾ: 
2. ಶ್ರೀ ರೇಖು ಲಮಾಣಿ, ಹೆಗಡಿಹಾಳ ಗ್ರಾಮ, ಬಿಜಾಪುರ ತಾ: 
3. ಶ್ರೀ ಮಾದೇವ ಲಚ್ಚಪ್ಪ ಹರಿಜನ, ಹೆಗಡಿಹಾಳ ಗ್ರಾಮ, ಬಿಜಾಪುರ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1330 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 








ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 237 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯ್ಯೂ 237 ಸಿಎನ್‌ಎಸ್‌ 2000 ದಿನಾಂಕ 13.7.2000ರಲ್ಲಿ ಚಾಮರಾಜನಗರ ಜಿಲ್ಲೆ 
ಕೊಳ್ಳೇಗಾಲ ತಾಲ್ಲೂಕಿನ ಕೊಳ್ಳೇಗಾಲ ರೇಷ್ಮೆ ಬೆಳೆಗಾರರ ಹಾಗೂ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಕೊಳ್ಳೇಗಾಲ ತಾಲ್ಲೂಕಿನ ಕೊಳ್ಳೇಗಾಲ ರೇಷ್ಮೆ ಬೆಳೆಗಾರರ 
ಹಾಗೂ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಸಿದ್ದರಾಜು ಬಿನ್‌ ರಾಜೇಗೌಡ, ರಕ್ಕಾಸನಪಾಳ್ಯ 
2. ಶ್ರೀ ರವಿ ಬಿನ್‌ ಕರಗಯ್ಯ, ಬಸ್ವೀಪುರ 
3. ಶ್ರೀಮತಿ ಪಿಲೋಮಿನಾ ಕೋಂ ಶಿವಮಲ್ಲು, ಜಕ್ಕಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1331 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


